KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಏಪಿಲ್‌ ೩೦, ೨೦೦೯ (ವೈಶಾಖ ೧೦, ಶಕ ವರ್ಷ ೧೯೩೧) | ಸಂಚಿಕೆ ೧೮ 
ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂ: ಸಿಆಸುಇ 46 ಇಆತ 2009, ಬೆಂಗಳೂರು, ದಿನಾಂಕ: 21ನೇ ಮಾರ್ಚ್‌ 2009 
ಕಂದಾಯ ಇಲಾಖೆಯ ಅಧಿಸೂಚನೆ ಸಂಖ್ಯೆಆರ್‌ಡಿ 16 ಎಟಿಎಸ್‌ 2009, ದಿನಾ೦ಕ:28.2.2009ರನ್ವಯ, ಶ್ರೀ 
ಪ್ರಭಾಕರ್‌ ಎ. ಕಾರೇಕರ, ತಹಶೀಲ್ದಾರ್‌, ಅವರನ್ನು ಬೆಳಗಾ೦ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಖಾಲಿ ಇರುವ ಉಪ- 
ಪ್ರಾಚಾರ್ಯರ ಹುದ್ದೆಗೆ ನಿಯೋಜನೆ ಮೇಲೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 478 ಎಸ್‌.ಆರ್‌. ಹಿರೇಮಠ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ತರಬೇತಿ) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂ: ಒಳ 58 ಹೊಸಿಪ 2009, ಬೆಂಗಳೂರು, ದಿನಾಂಕ: 23ನೇ ಮಾರ್ಚ್‌ 2009 

ಪೊಲೀಸ್‌ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ರವರ ಆದೇಶ 
ಸಂಖ್ಯೆಸಿಬಿ(5)67/08-09 ದಿನಾಂಕ:13.1.2009ರಲ್ಲಿ ಶ್ರೀ ಟಿ.ಪಿ. ಶಿವಕುಮಾರ, ಪ್ರೊಬೇಷನರಿ ಡಿವೈ.ಎಸ್‌.ಪಿ., ರವರು 
ಅರಸೀಕೆರೆ ಉಪ ವಿಭಾಗದಲ್ಲಿ ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದಲೂ ಅಕ್ರಮ ಹಣ ಸಂಪಾದನೆಯಲ್ಲಿ ತೊಡಗಿ 
ಸಾರ್ವಜನಿಕರಿಗೆ ಕಿರುಕುಳ ನೀಡಿ ಪ್ರಕರಣಗಳನ್ನು ದಾಖಲಿಸಿ ಮರಳು ಲಾರಿ ಸಾಗಾಣಿಕೆಯಿಂದ ಅಕ್ರಮ ಸಂಭಾವನೆ 
ಪಡೆಯುತ್ತಿರುವರೆಂಬ ಆರೋಪದ ಮೇರೆಗೆ ಶಿಸ್ತುಕ್ರಮವನ್ನು ಬಾಕಿ ಇರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ 
ಅಮಾನತ್ತುಗೊಳಿಸಲಾಗಿರುತ್ತದೆ. ಪ್ರಸ್ತುತ ಶ್ರೀ ಟಿ.ಪಿ. ಶಿವಕುಮಾರ, ಪ್ರೊಬೇಷನರಿ ಡಿವೈ.ಎಸ್‌.ಪಿ. ರವರ ಎರುದ್ಧ ಸರ್ಕಾರದ 
ಆದೇಶ ಸಂಖ್ಯೆಒಇ 58 ಪೊಸಿಪ 2009 ದಿನಾಂಕ:21.3.2009ರಲ್ಲಿ ಇಲಾಖೆ ವಿಚಾರಣೆಗೆ ಆದೇಶಿಸಿದೆ. ಸದರಿ ಇಲಾಖಾ 
ವಿಚಾರಣೆಯಲ್ಲಿನ ಶಿಸ್ತುಕ್ರಮ ಬಾಕಿ ಇರಿಸಿ, ಅಮಾನತ್ತನ್ನು ತೆರವುಗೊಳಿಸಿ ಸೇವೆಗೆ ಪುನರ್‌ ಸ್ಥಾಪಿಸಿ, ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಡಿವೈ.ಎಸ್‌.ಪಿ, ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು ಇಲ್ಲಿ ಖಾಲಿಯಿರುವ ಹುದ್ದೆಗೆ 
ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಚುನಾವಣೆ ಆಯೋಗದ ಸಂಖ್ಯೆ:1527 ದಿನಾ೦ಕ:17.3.2009ರ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 479 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
(೨೫೭) 


೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ಭಾಗ - ೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 169 SPS 2008(P), Bangalore, dated: 16" March , 2009. 

The services of Shri Manish Kharbikar, IPS [KN-98] Superintedent of Police & Principal, Police 
Training College, Gulbarga are placed at the disposal of Government of India, Ministry of Home Affairs 
with immediate effect for deployment with UN Mission in Sudan for a period of one year from the date of 
assumption of the charge of the post on the service conditions as laid down in the Fax Message No. 
21023/16/2007-PMA, dated 6" March 2009 of the Government of India, Ministry of Home Affairs, New 
Delhi. 

The officer shall get relieved from the present post and he shall report at National UN CIVPOL 
Centre, ITBP, TIGRI Camp, New Delhi forthwith for further instructions. 

This issues with the concurrence of Election Commission vide E-mail dt:13.3.2009 of Joint Chief 
Electoral Officer, Karnataka. 

By order and in the name of the Governor of Karnataka 
ASHOK P. ATRE 
P.R. 480 Under Secretary to Government 
Department of Personnel and Administrative Reforms (Services-IV) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂ: ಒಇ 56 ಹೊಪೆಸೆ 2009, ಬೆಂಗಳೂರು, ದಿನಾಂಕ: 13ನೇ ಮಾರ್ಚ್‌ 2009 

ಶ್ರೀ ಎನ್‌. ಲಕ್ಷ್ಮಣ್‌ರಾವ್‌ ಪೇಶ್ವೆ, ಸರ್ಕಾರದ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ, ಇವರನ್ನು 
ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಶ್ರೀ ಟಿ. ಸುಕುಮಾರ್‌, ಇವರ ಸ್ಥಳದಲ್ಲಿ ಕರ್ನಾಟಕ 
ರಾಜ್ಯ ಪೊಲೀಸ್‌ ಗೃಹ ನಿರ್ಮಾಣ ನಿಗಮ ನಿಯಮಿತದ ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ ನಾಮ ನಿರ್ದೇಶನ 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 481 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 75 SAS 2009, Bangalore, dated: 20" March , 2009. 

Sri. S. Selvakumar, IAS (KN 97) State Project Director ,Sarva Shikshana Abhiyana, Bangalore is 
transferred with immediate effect and posted until further orders as Deputy Commissioner, Uttara 
Kannada District Karwar vice Sri N.S. Channappa Gowda, IAS transferred. 

Sri G. Kumar Naik IAS Commissioner for Public Instructions, Bangalore is placed in additional 
charge of the post of State Project Director, Sarva Shikshana Abhiyana Bangalore with immediate effect 
and until further orders. 

Sri N.S. Channappa Gowda, IAS (KN 99), Deputy Commissioner, Uttara Kannada District. Karwar 
is transferred with immediate effect and posted until further orders as Director, Backward Classes Welfare 
Department, Bangalore in the existing downgraded vacancy. 

The orders posting Sri Shambhu Dayal Meena, IAS as Deputy Commissioner, Uttara Kannada 
District, Karwar vide Notification of even number dated:11-3-2009 stands cancelled and he is continued 
until further orders as Managing Director, Krishna Bhagya Jala Nigama Limited, Bangalore. 

By order and in the name of the Governor of Karnataka 
K.G. ANANTHA 
P.R. 482 Under Secretary to Government 
Department of Personnel and Administrative Reforms (Services-l) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ೨೫೯ 


NOTIFICATION 
No: DPAR 50 SPS 2009, Bangalore, dated: 20" March , 2009. 
Shri, Devajyoti Ray, IPS (KN-99), waiting for posting is posted as Superintendent of Police, KGF., 
with immediate effect and until further orders in the existing vacancy. 
This issues with the approval of Election Commission vide E-mail dt:20-3-2009 of Joint Chief 
Electoral Officer, Karnataka. 





By order and in the name of the Governor of Karnataka 
ASHOK P. ATRE 
P.R. 483 Under Secretary to Government 
Department of Personnel and Administrative Reforms (Services-IV) 
NOTIFICATION 
No: DPAR 169 SPS 2008(P), Bangalore, dated: 16" March , 2009. 

The services of Shri Manish Kharbikar, IPS [KN-98] Superintedent of Police & Principal, Police 
Training College, Gulbarga are placed at the disposal of Government of India, Ministry of Home Affairs 
with immediate effect for deployment with UN Mission in Sudan for a period of one year from the date of 
assumption of the charge of the post on the service conditions as laid down in the Fax Message No. 210- 
23/16/2007-PMA, dated 6" March 2009 of the Government of India, Ministry of Home Affairs, New Delhi. 

The officer shall get relieved from the present post and he shall report at National UN CIVPOL 
Centre, ITBP, Tigri Camp, New Delhi forthwith for further instructions. 

This issues with the concurrence of Election Commission vide E-mail dt. 13.3.2009 of Joint Chief 
Electoral Officer, Karnataka. 

By order and in the name of the Governor of Karnataka 
ASHOK P. ATRE 
P.R. 484 Under Secretary to Government 
Department of Personnel and Administrative Reforms (Services-IV) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂ: ಮಮಇ 64 ಮಲಅನಿ 08, ಬೆಂಗಳೂರು, ದಿನಾಂಕ: 2ನೇ ಮಾರ್ಚ್‌ 2009 

ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧಿನಿಯಮ, ಮೆಮೊರಾಂಡಮ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ನ 24ನೇ ಪರಿಚ್ಛೇದದ ಪ್ರಕಾರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಶೃತಿ, ಕೋಂ ಶ್ರೀ 
ಮಹೇಂದರ್‌, ಸಂಖ್ಯೆ 691, 2ನೇ ಬಿ ಅಡ್ಡ ರಸ್ತೆ, 9ನೇ ಮುಖ್ಯ ರಸ್ತೆ, 3ನೇ ಸ್ಟೇಜ್‌, 3ನೇ ಬ್ಲಾಕ್‌ ಬಸವೇಶ್ವರ ನಗರ, 
ಬೆ೦ಗಳೂರು-560 079, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ 
ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 485 ಎಂ.ಎಸ್‌. ಮಂಜುನಾಥ್‌ 
ಸರ್ಕಾರದ ಉಪ ಕಾರ್ಯದರ್ಶಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂ: ಸಿಆಸುಇ 252 ಸಿಶಾಸೇ 2008, ಬೆಂಗಳೂರು, ದಿನಾಂಕ: 19ನೇ ಮಾರ್ಚ್‌ 2009 

ಕರ್ನಾಟಕ ಲೋಕಸೇವಾ ಆಯೋಗವು ಗೆಜೆಟೆಡ್‌ ಪ್ರೊಬೆಷನರ್‌ ಹುದ್ದೆಗಳಿಗೆ 1999 ಹಾಗೂ 2004ರಲ್ಲಿ ನಡೆಸಿದ 
ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗದ ಕೆಲವು ಅಂಗವಿಕಲ ಅಭ್ಯರ್ಥಿಗಳು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಸಲ್ಲಿಸಿದ 
ಅರ್ಜಿ ಸಂಖ್ಯೆ3428/2005 ಹಾಗೂ ಇತರ ಅರ್ಜಿಗಳ ಸಂಬಂಧದಲ್ಲಿ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು 6 
ಅಂಗವಿಕಲ ಅಭ್ಯರ್ಥಿಗಳನ್ನು 'ಬಿ' ವೃಂದದಲ್ಲಿ ನೇಮಕ ಮಾಡುವಂತೆ ದಿನಾಂಕ:14.7.2006ರ ತೀರ್ಪಿನಲ್ಲಿ ಆದೇಶಿಸಿದೆ. 

ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ನೀಡಿದ ಆದೇಶವನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಕರ್ನಾಟಕ ಸರ್ಕಾರದ 


ಸಚಿವಾಲಯಕ್ಕೆ ಸಂಬಂಧಿಸಿದಂತೆ 5 ಅಭ್ಯರ್ಥಿಗಳನ್ನು ನೇಮಕ ಮಾಡಬೇಕಾಗಿದ್ದು ಆದೇಶ ಸಂಖ್ಯೆಸಿಆಸುಇ 282 ಸಿಶಾಸೇ 


೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ಭಾಗ - ೨ 





2008 ದಿನಾಂಕ:17.9.2008ರಲ್ಲಿ 5 ಸಂಖ್ಯಾತಿರಿಕ್ತ (50678೧ಟ17878೧) ಶಾಖಾಧಿಕಾರಿ (ಗ್ರೂಪ್‌-ಬಿ) ಹುದ್ದೆಗಳನ್ನು 
ಸೃಜಿಸಲಾಗಿದೆ. 

ಕರ್ನಾಟಕ ಸರ್ಕಾರದ ಸಚಿವಾಲಯ (ನೇಮಕಾತಿ) ನಿಯಮಗಳು 1992ರ ಅನ್ವಯ ಕರ್ನಾಟಕ ಆಡಳಿತ ನ್ಯಾಯ 
ಮಂಡಳಿಯು ಸೂಚಿಸಿದ ಈ ಕೆಳಕಾಣಿಸಿದ 5 ಅಂಗವಿಕಲ ಅಭ್ಯರ್ಥಿಗಳನ್ನು ರೂ. 11,400-21,600ರ ವೇತನ ಶ್ರೇಣಿಯ 
ಶಾಖಾಧಿಕಾರಿ ಹುದ್ದೆಗೆ (ಗ್ರೂಪ್‌-ಬಿ) ಎರಡು ವರ್ಷಗಳ ಪರಿವೀಕ್ಷಣೆಯ ಮೇಲೆ ದಿನಾಂಕ:17.9.2008 ಸಂಖ್ಯೆ:ಸಿಆಸುಇ 282 
ಸಿಶಾಸೇ 08ರ ಸರ್ಕಾರಿ ಆದೇಶದಲ್ಲಿ ಸ್ಪಜನೆಮಾಡಿದ ಸಂಖ್ಯಾತಿರಿಕ್ತ ಹುದ್ದೆಗಳಲ್ಲಿ ನೇಮಕಾತಿ ಮಾಡಲಾಗಿದೆ. 
ಕ್ರ.ಸಂ ಅಭ್ಯರ್ಥಿಯ ಹೆಸರು ವಿಳಾಸ 
1 (ಶ್ರೀ ಹಿದಾಯತುಲ್ಲ ಕೆ.ಎ. ನಂ. 27, ವಗ್ಗಾ ಕಾಟೇಜ್‌, 
ಎಸ್‌.ಆರ್‌. ಗಾರ್ಡನ್‌, 4ನೇ ಮುಖ್ಯ ರಸ್ತೆ. 
ಚೋಳರಪಾಳ್ಯ, ಮಾಗಡಿ ರಸ್ತೆ 
ಬೆಂಗಳೂರು-560 023. 

2 ಶ್ರೀ ರವಿ ಎನ್‌.ಸಿ. 5/0 ಚಂದ್ರ ಎನ್‌.ಎಂ., ನಲ್ಲೂರು, 
ಸಿರಿಗೋಡನಹಳ್ಳಿ ಅಂಚೆ, ಪಾಳ್ಯ ಹೋಬಳಿ, 
ಆಲೂರು ತಾಲ್ಲೂಕು, 

ಹಾಸನ ಜಿಲ್ಲೆ-573 218 

3 (ಶ್ರೀ ಇಂದ್ರೇಶ್‌ ಆರ್‌. ನಂ. 22, 16ನೇ ಅಡ್ಡರಸ್ತೆ 

ಕೆ.ಎಸ್‌.ಬಿ. ಕ್ವಾಟರ್ಸ್‌, 

ವಿಜಯನಗರ, ಬೆ೦ಗಳೂರು-560 040 
4 ಶ್ರೀ ವಿಶ್ವನಾಥ ಹಿರೇಮಠ 5/0 ಪಿ.ಕೆ. ಹಿರೇಮಠ, 

ಧನ್ವಂತರಿ ಸದನ, 

ಅಕ್ಕಿ ಆಲೂರು, ಹಾನಗಲ್‌ ತಾಲ್ಲೂಕು, 
ಹಾವೇರಿ ಜಿಲ್ಲೆ-581 102. 

5..,ಶ್ರೀ ಶಂಕರೇಗೌಡ ದೊಡ್ಡಮನಿ ೦/0 ಆರ್‌.ಎಸ್‌. ಪಾಟೀಲ್‌, 

ನಂ. 553, 53ನೇ ಅಡ್ಡರಸ್ತೆ, 

3ನೇ ಬ್ಲಾಕ್‌ ರಾಜಾಜಿನಗರ, 
ಬೆಂಗಳೂರು-560 010. 

ಈ ಮೇಲ್ಕಂಡ ನೇಮಕಾತಿಯು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಿಟ್‌ ಅರ್ಜಿ 
ಸಂಖ್ಯೆ:13511/2006 ರಲ್ಲಾಗುವ ತೀರ್ಮಾನಕ್ಕೆ/ಆದೇಶಕ್ಕೆ ಒಳಪಟ್ಟಿರುತ್ತದೆ. 

ಈ ಅಭ್ಯರ್ಥಿಗಳು ಎರಡು ವರ್ಷಗಳ ಅವಧಿಯಲ್ಲಿ 1974ರ ಕರ್ನಾಟಕ ನಾಗರೀಕ ಸೇವಾ(ಸೇವೆ ಮತ್ತು ಕನ್ನಡ ಭಾಷೆ 
ಪರೀಕ್ಷೆಗಳು) ನಿಯಮಗಳಲ್ಲಿ ನಿಗಧಿಪಡಿಸಿರುವ ಎಲ್ಲಾ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಮತ್ತು ಪರೀಕ್ಷಾರ್ಥ 
ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಬೇಕು. 

ಈ ಅಭ್ಯರ್ಥಿಗಳು ಸರ್ಕಾರವು ನಿಗಧಿಗೊಳಿಸುವ ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪೂರ್ಣಗೊಳಿಸುವುದು 
ಕಡ್ಡಾಯವಾಗಿರುತ್ತದೆ. 

ಈ ಅಭ್ಯರ್ಥಿಗಳ ನೇಮಕಾತಿಗಳು, ನೇಮಕಾತಿ ಮತ್ತು ಸೇವಾ ಷರತ್ತುಗಳು ಆಗಿಂದಾಗ್ಗೆ ಜಾರಿಯಲ್ಲಿರುವ 
ನಿಯಮ/ಆದೇಶಗಳ ಅಧೀನಗೊಳಪಟ್ಟಿರುತ್ತದೆ. 

ಅಭ್ಯರ್ಥಿಗಳು ನೀಡಿರುವ ವಿಳಾಸಕ್ಕೆ ಈ ಅಧಿಸೂಚನೆಯನ್ನು ನೊಂದಾಯಿತ ಅಂಚೆಯ ಮೂಲಕ ರವಾನಿಸಿದ 
ದಿನಾಂಕದಿಂದ 15 ದಿವಸಗಳೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ತಪ್ಪಿದಲ್ಲಿ ಅಭ್ಯರ್ಥಿಯ ನೇಮಕಾತಿಯು ರದ್ದಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 474 ಎಸ್‌.ಎನ್‌. ಕೃಷ್ಣಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸಿಬ್ಬಂದಿ) 



































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ೨೬೧ 


ಅಧಿಸೂಚನೆ 
ಸಂ: ಸಿಆಸುಇ 74 ಸಅಸೇ 2009, ಬೆ೦ಗಳೂರು, ದಿನಾಂಕ: 31ನೇ ಮಾರ್ಚ್‌ 2009 
ಆಂತರಿಕ ಆರ್ಥಿಕ ಸಲಹೆಗಾರರು ಹಾಗೂ ಪದನಿಮಿತ್ತ ಸರ್ಕಾರದ ಉಪಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ, 
ಕಾರ್ಮಿಕ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಇ-ಆಡಳಿತ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಆಡಳಿತ ಸುಧಾರಣೆ)ಯ ಆಂತರಿಕ 
ಆರ್ಥಿಕ ಸಲಹೆಗಾರರಾಗಿಯೂ ಸಹ ಕರ್ತವ್ಯ ನಿರ್ವಹಿಸಲು ಆದೇಶಿಸಲಾಗಿದೆ. 
ಅಧಿಸೂಚನೆ ಸಂಖ್ಯೆ:ಸಿಆಸುಇ 557 ಸಅಸೇ 2008, ದಿನಾ೦ಕ:7-7-2008ನ್ನು ರದ್ದುಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 521 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂ: ಸಿಆಸುಇ 52 ಸಅಸೇ 2009, ಬೆ೦ಗಳೂರು, ದಿನಾಂಕ: 1ನೇ ಏಪ್ರಿಲ್‌ 2009 
ಅಧಿಸೂಚನೆ ಸಂಖ್ಯೆ ಸಿಆಸುಇ 56 ಸಅಸೇ 2007, ದಿನಾಂಕ:29.3.2007ರಲ್ಲಿ ದಿನಾಂಕ:1.4.2007ರ೦ದ ಜಾರಿಗೆ 
ಬರುವಂತೆ 2 ವರ್ಷಗಳ ಅವಧಿಗೆ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 
15(ಬಿ) ಅನ್ವಯ ಗುತ್ತಿಗೆ ಆಧಾರದ ಮೇಲೆ ಸರ್ಕಾರದ ಕಾರ್ಯದರ್ಶಿ, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ 
ಇಲಾಖೆ ಈ ಹುದ್ದೆಗೆ ನೇಮಕಗೊಂಡ ಶ್ರೀ ಜಿ.ಕೆ. ಬೋರೇಗೌಡ ಇವರ ಗುತ್ತಿಗೆ ಅವಧಿಯನ್ನು ದಿನಾಂಕ:1-4-2009ರಿಂದ 
ಜಾರಿಗೆ ಬರುವಂತೆ ಹಾಗೂ ಅವರು ಹೊಂದಿರುವ ಹುದ್ದೆಗೆ ನಿಯುಕ್ತಿಗೊಳಿಸಲು ಜಿಲ್ಲಾ ನ್ಯಾಯಾಧೀಶರು ದೊರೆಯುವವರೆಗೆ 
ಅಥವಾ ಇಲಾಖೆಯ ಅಪರ ಕಾರ್ಯದರ್ಶಿಯವರಿಗೆ ಮುಂಬಡ್ತಿ ನೀಡಲು ಕನಿಷ್ಠ 3 ವರ್ಷಗಳ ಸೇವೆ ಪೂರೈಸುವವರೆಗೆ 
ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರೆಸಲಾಗಿದೆ. 
ಅಧಿಸೂಚನೆ ಸಂಖ್ಯೆ ಸಿಆಸುಇ 56 ಸಅಸೇ 2007, ದಿನಾಂಕ:1-10-2007 ಹಾಗೂ 13-3-2008ರಲ್ಲಿ ವಿಧಿಸಲಾದ 
ಗುತ್ತಿಗೆ ಆಧಾರದ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳು ಮುಂದುವರೆದ ಅವಧಿಗೂ ಅನ್ವಯಿಸುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 522 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂ: ವಾಕೈ 9 ರೇಉನಿ 2009, ಬೆಂಗಳೂರು, ದಿನಾಂಕ: 30ನೇ ಮಾರ್ಚ್‌ 2009 
ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8 (ಎ) ರಲ್ಲಿ 
ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಅಜಯ್‌ ಸೇಟ್‌, ಭಾಆಸೇ. ಕಾರ್ಯದರ್ಶಿ, ಹಣಕಾಸು ಇಲಾಖೆ (ಬಿ ಹ ಆರ್‌) ಇವರ 
ಸ್ಥಾನದಲ್ಲಿ ಶ್ರೀ ವಿಪುಲ್‌ ಬನ್ಸಾಲ್‌, ಭಾಅಸೇ., ಸರ್ಕಾರದ ಉಪ ಕಾರ್ಯದರ್ಶಿ-3 ಹಣಕಾಸು ಇಲಾಖೆ ಇವರನ್ನು ಕರ್ನಾಟಕ 
ರೇಷ್ಮೆ ಮಾರಾಟ ಮಂಡಳಿಯ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 523 ಭಾರತಿ ಆರ್‌. ನಾಯಕ್‌ 
ಪೀಠಾಧಿಕಾರಿ, (ರೇಷ್ಟೆ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಅಧಿಸೂಚನೆ ಸಂ: ವಾಕೈ 230 ಕೈಸೇವಿ 2008, ಬೆಂಗಳೂರು, ದಿನಾಂಕ: 28ನೇ ಮಾರ್ಚ್‌ 2009 

ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪ ನಿರ್ದೇಶಕರು ಹಾಗೂ 
ನಿಯಮ 32ರಡಿಯಲ್ಲಿ ಜಂಟಿ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ವೇತನ ಶ್ರೇಣಿ 20025-525- 
22650-600-26250-675-28275ರ ಜಂಟಿ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳು ಹಾಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 

















ಕ್ರಸಂ ಅಧಿಕಾರಿಗಳ ಹೆಸರು ಹುದ್ದೆ ಮತ್ತು ನೇಮಕ ಮಾಡಿದ ಸ್ಥಳ 
1 ಶ್ರೀ ಎನ್‌.ಕೆ. ರಾಮಚಂದ್ರರಾವ್‌ ಜಂಟಿ ನಿರ್ದೇಶಕರು (ಕೈಗಾರಿಕಾಭಿವೃದ್ಧಿ) 
ಕೇಂದ್ರ ಕಛೇರಿ, ಬೆಂಗಳೂರು 








೨೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ಭಾಗ - ೨ 














ಕ್ರಸಂ ಅಧಿಕಾರಿಗಳ ಹೆಸರು ಹುದ್ದೆ ಮತ್ತು ನೇಮಕ ಮಾಡಿದ ಸ್ಥಳ 
2 ಶ್ರೀ ವಿ.ಎಂ. ಸೂರಣಗಿ ಜಂಟಿ ನಿರ್ದೇಶಕರು, 

ಜಿಲ್ತಾ ಕೈಗಾರಿಕಾ ಕೇಂದ್ರ, ಚಿಕ್ಕಮಗಳೂರು 
3 ಶ್ರೀ ವಿ. ಮುನಿಯಪ್ಪ ಜ೦ಟಿ ನಿರ್ದೇಶಕರು, 

ಜಿಲ್ಲಾ ಕೈಗಾರಿಕಾ ಕೇ೦ದ್ರ, 

ಬೆ೦ಗಳೂರು (ಗ್ರಾಮಾ೦ತರ) ಜಿಲ್ಲೆ 











ಪಿ.ಆರ್‌. 524 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಸಿ. ಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂ: ಆರ್‌ಡಿ 23 ಎಟಿಎಸ್‌ 2009, ಬೆಂಗಳೂರು, ದಿನಾಂಕ: 31ನೇ ಮಾರ್ಚ್‌ 2009 

ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು 2009ರ ಲೋಕಸಭೆ ಸಾರ್ವತ್ರಿಕ 
ಚುನಾವಣೆಯ ಹಿನ್ನಲೆಯಲ್ಲಿ ಸ್ವಂತ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಮೂರು ವರ್ಷಗಳ ಸೇವೆ ಸಲ್ಲಿಸಿರುವ 
ಅಧಿಕಾರಿಗಳನ್ನು ಆಯಾ ಜಿಲ್ಲೆಗಳಿಂದ ವರ್ಗಾಯಿಸುವಂತೆ ಹಾಗೂ ಖಾಲಿ ಹುದ್ದೆಗಳನ್ನು ತುಂಬುವಂತೆ ಭಾರತ ಚುನಾವಣಾ 
ಆಯೋಗ ಹಾಗೂ ರಾಜ್ಯ ಚುನಾವಣಾ ಆಯೋಗವು ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ಅವರ ಹೆಸರಿನ ಮುಂದೆ 
ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ನೇಮಿಸಿದೆ. 


























ಕ್ರಸಂ ತಹಶೀಲ್ದಾರರ ಹೆಸರು ಹಾಗೂ ಹಾಲಿ ವರ್ಗಾಯಿಸಿ ನೇಮಿಸಿದ ಸ್ಥಳ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

1 ಶ್ರೀ ಎಸ್‌. ಬಿ. ಚನ್ನೇಗೌಡ ಉಪ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ, ರಾಮನಗರ- 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ | ಖಾಲಿ ಹುದ್ದೆ ಇಲ್ಲಿಗೆ ನೇಮಿಸಲು ಇವರ ಸೇವೆಯನ್ನು 
ಕಛೇರಿ, ಮಂಡ್ಯ ಸಿ.ಆ.ಸು. ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

2 ಶ್ರೀ ಬಾಗಲಯ್ಯ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಮಂಡ್ಯ 
ಕಾರ್ಯದರ್ಶಿ, ಮಂಡ್ಯ ಅಭಿವೃದ್ಧಿ ಪ್ರಾಧಿಕಾರ; | ಶ್ರೀ ಎಸ್‌.ಬಿ. ಚನ್ನೇಗೌಡ ಇವರ ಸ್ಥಳಕ್ಕೆ 
ಮಂಡ್ಯ 


ಮೇಲ್ಕಂಡ ತಹಶೀಲ್ದಾರರುಗಳನ್ನು ಲೋಕಸಭಾ 2009 ಚುನಾವಣಾ ಕಾರ್ಯದ ನಿಮಿತ್ತ ವರ್ಗಾವಣೆ ಆಗಿರುವ 
ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ ಬಿಡುಗಡೆಗೊಳಿಸಲು ನಿಯಂತ್ರಣಾಧಿಕಾರಿಗಳಿಗೆ ಸೂಚಿಸಿದೆ. ವರ್ಗಾವಣೆ ಹೊಂದಿದ ಸ್ಥಳಕ್ಕೆ 
ಕೂಡಲೇ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು ವರ್ಗಾವಣೆ ಹೊಂದಿದ ಸ್ಥಳದಲ್ಲಿ ಹಾಜರಾಗದಿದ್ದಲ್ಲಿ ಶಿಸ್ತಿನ ಕ್ರಮ 
ಕೈಗೊಳ್ಳಲಾಗುವುದು. 
ಪಿ.ಆರ್‌. 525 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ. ಚೌಕಿಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3) 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂ: ಇಡಿ 165 ಡಿಸಿಇ 2008, ಬೆಂಗಳೂರು, ದಿನಾಂಕ: 3ನೇ ಏಪ್ರಿಲ್‌ 2009 
ಕುಣಿಗಲ್‌ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಡಾ: 
ಹೆಚ್‌.ಕೆ. ಜ್ಯೋತಿ ರವರು ಸಲ್ಲಿಸಿರುವ ರಾಜೀನಾಮೆಯನ್ನು ಕರ್ನಾಟಕ” ಹಾಗ ಸೇವಾ ನಿಯಮ 252ನೇ ನಿಯಮದಡಿ 
ದಿನಾಂಕ:18- 3- 2008 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಸರ್ಕಾರ ಅಂಗೀಕರಿಸಿದೆ. 
ಪಿ.ಆರ್‌. 526 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಎಂ. ನಂದಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಕಾಲೇಜು ಶಿಕ್ಷಣ) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ೨೬೩ 


ಕರ್ನಾಟಕ ವಿಧಾನಸಭೆಯ ಸಚಿವಾಲಯ 
ಅಧಿಸೂಚನೆ 
ಕ್ರ.ಸಂ: ಕವಿಸಸ/ಆ-1/35/ಎಫ್‌ಪಿಪಿ/2002, ಬೆಂಗಳೂರು, ದಿನಾಂಕ: 26ನೇ ಮಾರ್ಚ್‌ 2009 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯದಲ್ಲಿ ಅಪರ ಕಾರ್ಯದರ್ಶಿ (ಪು ಆಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ 
ಟಿ.ಎನ್‌. ಧ್ರುವಕುಮಾರ್‌ ಇವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 26250-675-30300-750- 
34800-850-36500ರಲ್ಲಿ ಅಪರ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ನೇಮಕ ಮಾಡಲಾಗಿದೆ. 
ಪಿ.ಆರ್‌. 488 ವಿಶೇಷ ಮ೦ಡಳಿಯ ಆದೇಶಾನುಸಾರ 
ಹೆಚ್‌.ಎಸ್‌. ಜಗನ್ನಾಥ್‌ 
ಅಧೀನ ಕಾರ್ಯದರ್ಶಿ, ಕರ್ನಾಟಕ ವಿಧಾನಸಭೆಯ ಸಚಿವಾಲಯ 
ಅಧಿಸೂಚನೆ 
ಕ್ರ.ಸಂ / ಕವಿಸಸ/ಆ-1/88/ಎಫ್‌ಪಿಪಿ/2002, ಬೆಂಗಳೂರು, ದಿನಾಂಕ: 26ನೇ ಮಾರ್ಚ್‌ 2009 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿ (ಪ್ರ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಂ. 
ಮಂಜುನಾಥ್‌ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 24450-600-26250-675-30300-750- 
31800ರಲ್ಲಿ ಜ೦ಟಿ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ನೇಮಕ ಮಾಡಲಾಗಿದೆ. 
ಪಿ.ಆರ್‌. 489 ವಿಶೇಷ ಮ೦ಡಳಿಯ ಆದೇಶಾನುಸಾರ 
ಹೆಚ್‌.ಎಸ್‌. ಜಗನ್ನಾಥ್‌ 
ಅಧೀನ ಕಾರ್ಯದರ್ಶಿ, ಕರ್ನಾಟಕ ವಿಧಾನಸಭೆಯ ಸಚಿವಾಲಯ 
ಅಧಿಸೂಚನೆ 
ಕ್ರ.ಸಂ /ಕವಿಸಸ/ಆ-1/33/ಎಫ್‌ಪಿಪಿ/1997, ಬೆಂಗಳೂರು, ದಿನಾಂಕ: 26ನೇ ಮಾರ್ಚ್‌ 2009 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯದಲ್ಲಿ ಉಪ ಕಾರ್ಯದರ್ಶಿ (ಪು ಆಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ 
ಎಸ್‌.ವೈ. ಕುಳಗೇರಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 20025-525-22650-600-26250- 
675-28275 ರಲ್ಲಿ ಉಪ ಕಾರ್ಯದರ್ಶಿ(ಸಂ.ವ್ಯವಿ) ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ನೇಮಕ ಮಾಡಲಾಗಿದೆ. 
ಪಿ.ಆರ್‌. 490 ಸಭಾಧ್ಯಕ್ಷರ ಆದೇಶಾನುಸಾರ 
ಹೆಚ್‌.ಎಸ್‌. ಜಗನ್ನಾಥ್‌ 
ಅಧೀನ ಕಾರ್ಯದರ್ಶಿ, ಕರ್ನಾಟಕ ವಿಧಾನಸಭೆಯ ಸಚಿವಾಲಯ 
ಅಧಿಸೂಚನೆ 
ಕ್ರ.ಸಂ ಗೆಎಲ್‌ಎಎಸ್‌/ಎಡಿಎಂ-1/89/ಎಫ್‌ಪಿಪಿ/1996, ಬೆಂಗಳೂರು, ದಿನಾಂಕ: 28ನೇ ಆಗಸ್ಟ್‌ 2008 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳು 2003ರ 
ನಿಯಮ 6 (10ರ ಮೇರೆಗೆ ಶ್ರೀಮತಿ ಎಂ.ಕೆ. ವಿಶಾಲಾಕ್ಷಿ, ಶಾಖಾಧಿಕಾರಿ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ 
ಶ್ರೇಣಿ 14050-350-14400-400-16800-450-19500-525-22650-600-25050ರಲ್ಲಿ ಅಧೀನ ಕಾರ್ಯದರ್ಶಿ ಹುದ್ದೆಗೆ 
ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 
ಪಿ.ಆರ್‌. 491 ಸಭಾಧ್ಯಕ್ಷರ ಆದೇಶಾನುಸಾರ 
ಹೆಚ್‌.ಎಸ್‌. ಜಗನ್ನಾಥ್‌ 
ಅಧೀನ ಕಾರ್ಯದರ್ಶಿ, ಕರ್ನಾಟಕ ವಿಧಾನಸಭೆಯ ಸಚಿವಾಲಯ 
HIGH COURT OF KARNATAKA 
NOTIFICATION 
GOB(l) 112/2009, Bangalore, Dated :23°“ March 2009 
The | Addl. Civil Judge (Sr. Dn) and CJM, Kolar, is concurrently appointed as the Prl. Civil Judge 
(Sr. Dn Jand CJM Kolar, during the leave period of Sri Mallikarjuna Kinikeri, from 5.4.2009 to 1.5.2009 
(061) 





By order of the High Court 
NARENDRAKUMAR GUNAKI 
P.R. 492 Registrar (Judicial) 


೨೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ 


ಭಾಗ - ೨ 





HIGH COURT OF KARNATAKA 


NOTIFICATION 


No. GOB(I) 1/2009, Bangalore, Dated :26" March 2009 


Smt M.A. Shashikala ,Judge, Family Court, Mysore, is transferred and posted as Prl. District and 


Sessions Judge, Chitradurga, (vice Sri T. Nanjappa-Due to retire from service w.e.f. 31.3.2009) in the 
interest of public service, to take effect from the afternoon of 31.3.2009. 


P.R. 493 


By order of the High Court 
R.B. BUDIHAL 
Registrar General 


HIGH COURT OF KARNATAKA 


NOTIFICATION 


No: GOB (1), 351/2008, Bangalore, dated: 17" March , 2009 
The following transfer and postings of officers of Judicial Department in the cadre of Civil Judges 


(Jr. Dn) are ordered in the interest of public service, to take effect immediately: 
































Sl. Name of the Present Charge Charge to which posted 
No. Officer 
Sriyuths/Smts: 
1 | SriM.K. Ashok Addl. Civil Judge Civil Judge (Jr. Dn) 
(Jr. Dn) and ಲ್ಲ, and JMFC., 
Virajpet Madikeri Dist Chikkaballapura, (vacant post) 
2 | Sri Kemparaju Civil Judge (Jr.Dn)., Addl Civil Judge (Jr. Dn) and 
O0D Leave Reserve, JMFC., Virajpet, Madikeri Dist (Vice 
High Court of Karnataka, Bangalore | Sri M.K. Ashok Transferred.) 

3 | Smt. Tattanda Civil Judge (Jr. Dn)., Addl. Civil Judge, (Jr .Dn) and 
Damayanthi O0D Leave Reserve, JMFC., Kanakapura, Ramanagara 
Somayya, High Court of Karnataka, Bangalore | District (Newly created court under 

Government Order No. LAW 47 
LCE 2004 dated:23.6.2005) 
By order of the High Court 
R.B. BUDIHAL 
P.R. 494 Registrar General 


HIGH COURT OF KARNATAKA 


NOTIFICATION 


GOB. Il 90/92, Bangalore, Dated :18" March 2009 


The Addl Civil Judge (Sr. Dn) Madhugiri, is directed to itinerate to Pavagada, for 2 days in a week 


i.e., on every working Friday and Saturday to dispose of the cases relating to the Taluk of pavagada, with 


immediate effect, until further orders. 


P.R. 


495 


By order of the High Court 
R.B. BUDIHAL 
Registrar General 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ೨೬೫ 





HIGH COURT OF KARNATAKA 
NOTIFICATION 
GOB. Il 299/2008, Bangalore, Dated :21° March 2009 
In exercise of the powers conferred by sub-section (2) of Section 13 of the Code of Criminal 
Procedure, 1973 (Central Act 2 of 1974), the High Court of Karnataka hereby continues the appointment 
of Sri S.N. Kagal, as Special Judicial Magistrate (Railways), Mysore, made in the High Court Notification 
No.GOB Il. 283/80 dated 20-4-1985 for a further period of one year from 1-4-2009 or until further orders 
whichever is earlier. 
By order of the High Court 
PR. 496 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB. (I) 28/2001, Bangalore, Dated :20" March 2009 
In pursuance to Rule 118-A(1)(a) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri R. Venkatesh, District Judge (Retired) 
subject to maximum of 240 days, on the date of his retirement from Judicial Service on the afternoon of 
31.1.2009, on attaining the age of superannuation i.e., 60 years, It is certified that no Departmental 
Enquiry was pending against the said Officer, as on that date. 
By order of the High Court 
PR. 497 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB. (I) 349/2004, Bangalore, Dated :23° March 2009 
In exercise of powers conferred under section 12(2) of the Code of Criminal Procedure, 1973, the 
Civil Judge (Sr. Dn) and JMFC., Kollegal, is hereby appointed as Addl Chief Judicial Magistrate for 
Chamarajanagar District, from morning 7.30 a.m. to 8.00 p.m. on 1.3.2009. 
By order of the High Court 
PR. 498 Registrar (Judicial) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂ: ಸಿಆಸುಇ 35 ಸೇಅಮು 2009, ಬೆಂಗಳೂರು, ದಿನಾಂಕ: 17ನೇ ಮಾರ್ಚ್‌ 2009 
ಶ್ರೀ ಟಿ. ಬಿಸ್ನೇಗೌಡ, ಮುಖ್ಯ ಇಂಜಿನಿಯರ್‌, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಇವರ ಸೇವೆಯನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ನಗರಾಭಿವೃದ್ಧಿ ಇಲಾಖೆಯಿಂದ ಹಿಂದಕ್ಕೆ ಪಡೆದು ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು 
ಇಲ್ಲಿ ಖಾಲಿ ಇರುವ ಮುಖ್ಯ ಇಂಜಿನಿಯರ್‌ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ವಸತಿ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. ಚುನಾವಣಾ ಆಯೋಗದ ಸಮ್ಮತಿಯನ್ನು ಪಡೆದು ಈ ಅಧಿಸೂಚನೆ ಹೊರಡಿಸಲಾಗಿದೆ. 
ಪಿ.ಆರ್‌. 499 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂ: ಸಿಆಸುಇ 54 ಇಆತ 2009, ಬೆ೦ಗಳೂರು, ದಿನಾಂಕ: 25ನೇ ಮಾರ್ಚ್‌ 2009 
ಕಂದಾಯ ಇಲಾಖೆಯ ಅಧಿಸೂಚನೆ ಸಂಖ್ಯೆ/ಆರ್‌ಡಿ 16 ಎಟಿಎಸ್‌ 2009, ದಿನಾ೦ಕ:18.3.2009ರನ್ವಯ, ಕೋಲಾರ 
ತಾಲ್ಲೂಕಿನಲ್ಲಿ ತಹಶೀಲ್ದಾರ್‌ ಆಗಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀಮತಿ ಪೂರ್ಣಿಮ ಪಿ.ವಿ. ಅವರನ್ನು ಚುನಾವಣಾ 


೨೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ಭಾಗ - ೨ 


ಆಯೋಗದ ಅನುಮೋದನೆಯೊಂದಿಗೆ ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ತರಬೇತಿ ಸಂಸ್ಥೆಯ ಉಪ-ಪ್ರಾಚಾರ್ಯರ ಹುದ್ದೆಗೆ ವರ್ಗಾವಣೆ ಮಾಡಿ 
ನೇಮಿಸಲಾಗಿದೆ. 
ಪಿ.ಆರ್‌. 500 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ. ಚಂದ್ರಯ್ಯ 
ಸರ್ಕಾರದ ಉಪ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಆಡಳಿತ ಸುಧಾರಣೆ) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂ: ಒಆ 29 ಹೊಸಿಪ 2008, ಬೆಂಗಳೂರು, ದಿನಾಂಕ:26ನೇ ಮಾರ್ಚ್‌ 2009 
ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಎಂ.ಬಿ. ನಂಜುಂಡಪ್ಪ, ಎಸ್‌.ಪಿ. (ಸಿವಿಲ್‌) (ನಾನ್‌ ಐಪಿಎಸ್‌) ಇವರನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಖಾಲಿ ಇರುವ ಎಸ್‌.ಪಿ. 
ಆಂತರಿಕ ಭದ್ರತಾ ವಿಭಾಗ ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 
ಈ ಅಧಿಸೂಚನೆಯನ್ನು ಚುನಾವಣಾ ಆಯೋಗವು ಪತ್ರ ಸಂಖ್ಯೆಸಿಆಸುಇ. 31 ಜಮುಚುಆಶಾ 2009 
ದಿನಾಂಕ:25.3.2009ರಲ್ಲಿ ನೀಡಿದ ಸಹಮತಿಯನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 501 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಅಧಿಸೂಚನೆ ಸಂ: ಒಇ 29 ಹೊಸಿಪ 2008, ಬೆ೦ಗಳೂರು, ದಿನಾಂಕ:26ನೇ ಮಾರ್ಚ್‌ 2009 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) 
ರವರುಗಳಿಗೆ ವೇತನ ಶ್ರೇಣಿ 18150-26925ಯ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) (ನಾನ್‌ ಐಪಿಎಸ್‌) ಹುದ್ದೆಗೆ 
ಮುಂಬಡ್ತಿ ನೀಡಿ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಅವರ ಹೆಸರುಗಳ ಮುಂದೆ 
ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಕ್ರ.ಸಂ. | ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಮುಂಬಡ್ತಿಯ ನಂತರ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸ್ಥಳ ಶ್ರೀಯುತರು 
1 ಎಂ.ಡಿ. ಹುಲಿಮನಿ ಎಸ್‌.ಪಿ. ಆಂತರಿಕ ಭದತಾ ವಿಭಾಗ-ಖಾಲಿ ಹುದ್ದೆ 
ಡಿವೈ.ಎಸ್‌.ಪಿ. ಯಾದಗಿರಿ ಉಪ ವಿಭಾಗ, ಗುಲ್ಬರ್ಗಾ 
ಜಿಲೆ 
2 ಮಹಮದ್‌ ಕಲಂದರ್‌ 
ಡಿವೈ.ಎಸ್‌.ಪಿ. ಸಿ.ಓ.ಡಿ ಬೆ೦ಗಳೂರು 
3 | ಎಂ. ಪ್ರಭಾಕರ್‌, 
ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ 
4 ಹಿ. ವೆಂಕಟಸ್ವಾಮಿ 
ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ 
5 ಎಂ.ಎಸ್‌. ಶಿವಮೂರ್ತಿ ಎ 
ಡಿವೈ.ಎಸ್‌.ಪಿ. ಕರ್ನಾಟಕ ಲೋಕಾಯುಕ್ತ 
ಈ ಅಧಿಸೂಚನೆಯನ್ನು ಚುನಾವಣಾ ಆಯೋಗವು ಪತ್ರ ಸಂಖ್ಯೆಸಿಆಸುಲ 31 ಜಮುಚುಆಶಾ 2009 
ದಿನಾಂಕ:25.3.2009ರಲ್ಲಿ ನೀಡಿದ ಸಹಮತಿಯನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 502 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಅಧಿಸೂಚನೆ 
ಸಂ: ಒಳ 82 ಹೊಸಿಪ 20094), ಬೆಂಗಳೂರು, ದಿನಾಂಕ:26ನೇ ಮಾರ್ಚ್‌ 2009 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ನಿಸ್ತಂತು) ವೃಂದದ 
ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿ೦ದ, ತಕ್ಷಣದಿ೦ದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 














9 
ಸ್ಸ 
ಗೆ 


. ಆಂತರಿಕ ಭದ್ರತಾ ವಿಭಾಗ-ಖಾಲಿ ಹುದ್ದೆ 





ಲ 
ಚ್ಟ 
ಗೆ 


. ಆಂತರಿಕ ಭದ್ರತಾ ವಿಭಾಗ-ಖಾಲಿ ಹುದ್ದೆ 





ಲ 
ಚ್ಟ 
ಗೆ 


. ಎ.ಡಿ.ಎಸ್‌. ಗುಲ್ಬರ್ಗಾ-ಖಾಲಿ ಹುದ್ದೆ 





ಪ 


ಪಿ. ಕರ್ನಾಟಕ ಲೋಕಾಯುಕ್ತ ಖಾಲಿ ಹುದ್ದೆ 























ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ೨೬ 
ಕ್ರಸಂ. ಅಧಿಕಾರಿಯ ಹಸರು ಮತ್ತು ಪ್ರಸ್ತುತ ಕಾರ್ಯ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದ 
ನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀಯುತರು 
ಸಿ.ಆರ್‌. ಉದಯ ಶಂಕರ್‌ ಡಿವೈ.ಎಸ್‌.ಪಿ. (ನಿಸ್ತಂತು) ಡಿಜಿಪಿ ಕಂಟ್ರೋಲ್‌ ರೂಂ, 
ಡಿವೈ.ಎಸ್‌.ಪ (ನಿಸ್ತಂತು) ಕೇಂದ್ರ ವಲಯ, | ಬೆಂಗಳೂರು-ಶ್ರೀ ಎ.ಎಲ್‌. ಮಧ್ದಪತಿ ಇವರ ಸ್ಥಾನದಲ್ಲಿ 
ಬೆ೦ಗಳೂರು 
2 ಎ.ಎಲ್‌. ಮಧ್ಭಪತಿ ಡಿವೈ.ಎಸ್‌.ಪಿ. (ನಿಸ್ತಂತು) ಕೇಂದ್ರ ವಲಯ ಬೆಂಗಳೂರು- 
ಡಿವೈ.ಎಸ್‌.ಪಿ. (ನಿಸ್ತಂತು) ಡಿಜಿಪಿ ಶ್ರೀ ಸಿ.ಆರ್‌. ಉದಯ ಶಂಕರ್‌ 
ಕಂಟ್ರೋಲ್‌ ರೂಂ. ಬೆಂಗಳೂರು ಇವರ ಸ್ಥಾನದಲ್ಲಿ 

















ಈ ಅಧಿಸೂಚನೆಯನ್ನು ಮುಖ್ಯಮಂತ್ರಿಯವರು ಸಂಖ್ಯೆ: CM/JS-204/09 ದಿನಾ೦ಕ:16.3.2009ರನ್ವಯ 
ಅನುಮೋದಿಸಿದಂತೆ ಹಾಗೂ ಚುನಾವಣಾ ಆಯೋಗವು ಪತ್ರ ಸಂಖ್ಯೆಸಿಆಸುಇ. 31 ಜಮುಚುಆಶಾ 2009 
ದಿನಾಂಕ:25.3.2009ರಲ್ಲಿ ನೀಡಿದ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 503 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಅಧಿಸೂಚನೆ ಸಂ: ಒಳ 82 ಹೊಸಿಪ 2009(4), ಬೆಂಗಳೂರು, ದಿನಾಂಕ:26ನೇ ಮಾರ್ಚ್‌ 2009 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಒಇ 29 ಪೊಸಿಪ 2008 ದಿನಾಂಕ:20-11-2008ರಲ್ಲಿ ಶ್ರೀ ಎಂ.ಎ. 
ಜಯಕುಮಾರ್‌ ಇವರಿಗೆ ಡಿವೈ..ಎಸ್‌.ಪಿ (ಸಿವಿಲ್‌) ವೃಂದದಿಂದ ಎಸ್‌.ಪಿ. ವೃಂದಕ್ಕೆ ಮುಂಬಡ್ತಿ ನೀಡಿ ಡಿ.ಸಿ.ಪಿ ವಿ.ವಿ.ಐ.ಪಿ. 
ಭದ್ರತೆ, ಬೆ೦ಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ಸ್ಥಳನೇಮಕಾತಿ ನೀಡಿದ್ದ ಆದೇಶವನ್ನು ಮಾರ್ಪಡಿಸಿ, ಇವರನ್ನು ಒಂದು ದಿನದ 
ಮಟ್ಟಿಗೆ ಡಿ.ಸಿ.ಪಿ ವಿ.ವಿ.ಐ.ಪ ಭದ್ರತೆ ಇಲ್ಲಿ ಅಧಿಕಾರ ವಹಿಸಿಕೊಂಡು ಮರುದಿನದಿಂದ ಜಾರಿಗೆ ಬರುವಂತೆ ಸೂಪರಿಂಟೆಂಡೆಂಟ್‌ 
ಆಫ್‌ ಪೊಲೀಸ್‌, ಬೆಸ್ಕಾಂ, ಬೆ೦ಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ಮುಖ್ಯಮಂತ್ರಿಯವರು ಸಂಖ್ಯೆ: CM/JS-204/09 ದಿನಾ೦ಕ:16.3.2009ರನ್ವಯ 
ಅನುಮೋದಿಸಿದಂತೆ ಹಾಗೂ ಚುನಾವಣಾ ಆಯೋಗವು ಪತ್ರ ಸಂಖ್ಯೆಸಿಆಸುಇ. 31 ಜಮುಚುಆಶಾ 2009 
ದಿನಾಂಕ:25.3.2009ರಲ್ಲಿ ನೀಡಿದ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 505 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಅಧಿಸೂಚನೆ ಸಂ: ಒಇ 193 ಹೊಸಿಪ 2008, ಬೆಂಗಳೂರು, ದಿನಾಂಕ:26ನೇ ಮಾರ್ಚ್‌ 2009 

ಸರ್ಕಾರದ ಅಧಿಸೂಚನೆ ಸಂಖ್ಯೆ193 ಪೊಸಿಪ 2008 ದಿನಾಂಕ:2.3.2009ರಲ್ಲಿ ಕೆ.ಎಸ್‌.ಆರ್‌.ಪಿ ಘಟಕದ ಸಹಾಯಕ 
ಕಮಾಂಡೆಂಟ್‌ ರವರುಗಳಿಗೆ ಕಮಾಂಡೆಂಟ್‌ ಹುದ್ದೆಗೆ ಮುಂಬಡ್ತಿ ನೀಡಿ ಸ್ಥಳನಿಯುಕ್ತಿಗೊಳಿಸಲಾಗಿದ್ದ ಅಧಿಸೂಚನೆಯನ್ನು 
ಮಾರ್ಪಡಿಸಿ ಕೆಳಕಂಡ ಖಾಲಿ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 











ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಕ್ರಸಂ. | ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಮುಂಬಡ್ತಿಯ ನಂತರೆ ಸ್ಥಳೆನಿಯುಕ್ತಿಗೊಳಿಸಿದ ಹುದ್ದೆ 
ಶ್ರೀಯುತರು 
1 (ಬಿ.ಜಿ ರುದಾಪುರಿ ಡೆಪ್ಯೂಟಿ ಕಮಾಂಡೆಂಟ್‌, ಇಂಡಿಯಾ ರಿಸರ್ವ್‌ 
ಸಹಾಯಕ ಕಮಾಂಡೆಂಟ್‌, 6ನೇ ಬೆಟಾಲಿಯನ್‌, | ಬೆಟಾಲಿಯನ್‌, ಮುನಿರಾಬಾದ್‌, ಕೊಪ್ಪಳ ಜಿಲ್ಲೆ-ಖಾಲಿ 
ಕೆ.ಎಸ್‌.ಆರ್‌.ಪಿ. ಗುಲ್ಬರ್ಗಾ ಹುದ್ದೆ 
೩ [ಬಿ.ಸಿ ಸೋಮಣ್ಣ ಅಡಿಷನಲ್‌ ಕಮಾಂಡೆಂಟ್‌, 11ನೇ ಬೆಟಾಲಿಯನ್‌, 


ಸಹಾಯಕ ಕಮಾಂಡೆಂಟ್‌, 5ನೇ ಬೆಟಾಲಿಯನ್‌, | ಕ್ರಿಎಸ್‌.ಆರ್‌.ಪಿ. ಹಾಸನ -ಖಾಲಿ ಹುದೆ 
ಕೆ.ಎಸ್‌.ಆರ್‌.ಪಿ. ಮೈಸೂರು 4 
3 (ಬಿ.ಜಿ. ಹಳ್ಳೂರ್‌ ಡೆಪ್ಕೊಟಿ ಕಮಾಂಡೆಂಟ್‌, ಇಂಡಿಯಾ ರಿಸರ್ವ್‌ 
ಸಹಾಯಕ ಕಮಾಂಡೆಂಟ್‌, 8ನೇ ಬೆಟಾಲಿಯನ್‌, | ಬೆಟಾಲಿಯನ್‌, ಮುನಿರಾಬಾದ್‌-ಖಾಲಿ ಹುದ್ದೆ 
ಕೆ.ಎಸ್‌.ಆರ್‌.ಪಿ. ಶಿವಮೊಗ್ಗ 
4 (|ಎಫ್‌.ಬಿ. ರೇವಣ್ಣವರ್‌, ಕಮಾಂಡೆಂಟ್‌, 3ನೇ ಬೆಟಾಲಿಯನ್‌, ಕೆ.ಎಸ್‌.ಆರ್‌.ಪಿ. 
ಸಹಾಯಕ ಕಮಾಂಡೆಂಟ್‌, 9ನೇ ಬೆಟಾಲಿಯನ್‌. | ಬೆ೦ಗಳೂರು-ಖಾಲಿ ಹುದ್ದೆ. 

ಕೆ.ಎಸ್‌.ಆರ್‌.ಪಿ. ಬೆ೦ಗಳೂರು 























೨೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ಭಾಗ - ೨ 


ಈ ಅಧಿಸೂಚನೆಯನ್ನು ಚುನಾವಣಾ ಆಯೋಗವು ಪತ್ರ ಸಂಖ್ಯೆಸಿಆಸುಇ. 31 ಜಮುಚುಆಶಾ 2009 
ದಿನಾಂಕ:25.3.2009ರಲ್ಲಿ ನೀಡಿದ ಸಹಮತಿಯನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 506 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಅಧಿಸೂಚನೆ 
ಸಂ: ಒಳ 136 ಹೊಸಿಪ 2009, ಬೆಂಗಳೂರು, ದಿನಾಂಕ:26ನೇ ಮಾರ್ಚ್‌ 2009 
ಡಾ:ಆರ್‌. ರಾಮಚಂದ್ರನ್‌, ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಸಿವಿಲ್‌) ಸಿ.ಸಿ.ಬಿ. ಬೆ೦ಗಳೂರು ಇವರಿಗೆ ಕರ್ನಾಟಕ ನಾಗರೀಕ 
ಸೇವಾ ನಿಯಮ 285()(ಎ) ರನ್ವಯ ಹಾಗೂ ಸದರಿ ನಿಯಮದ ಉಪ ನಿಯಮ (2)ರಡಿಯಲ್ಲಿ ವಿಧಿಸಿರುವ ಎಲ್ಲಾ 
ಷರತ್ತುಗಳನ್ನು ಪೂರೈಸುವ ಷರತ್ತುಗಳಿಗೊಳಪಟ್ಟು ದಿನಾಂ೦ಕ:31.3.2009ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸ್ವ ಇಚ್ಛಾ 
ನಿವೃತ್ತಿ ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 487 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
OFFICE OF THE KARNATAKA LAW REPORTING COUNCIL 
NOTIFICATION 
No. LRC 28/1991, Bangalore, Dated :20" March 2009 
In exercise of the powers conferred by sub-rule (1)(b) of Rule-3 of the Karnataka Law Reports 
Rules, 1983, the Hon'ble Chief Justice High Court of Karnataka, Bangalore is pleased to nominate 





Hon’ble Shri Justice V. Gopala Gowda, Judge, High Court of Karnataka as Member of Karnataka Law 
Reporting Council, with effect from 20-3-2009. 
By order of the Hon'ble Chief Justice -Chairman Karnataka Law Reporting Council 
PR. 507 R.B. BUDIHAL 
Secretary KLRCB 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚಿನೆ 
ಸಂ: ಸಕಇ 46 ಎಸ್‌ಡಿಸಿ 2008, ಬೆಂಗಳೂರು, ದಿನಾಂಕ:28ನೇ ಮಾರ್ಚ್‌ 2009 
ಶ್ರೀ ಡಿ.ಎಸ್‌. ವೀರಯ್ಯ, ಅಧ್ಯಕ್ಷರು, ಡಾ:ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ ನಿಯಮಿತ ಇವರು ಅವರ ಸ್ಥಾನಕ್ಕೆ 
ರಾಜೀನಾಮೆ ನೀಡಿದ್ದು ಸದರಿ ರಾಜೀನಾಮೆಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಸರ್ಕಾರ ಅಂಗೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 508 ಕೆ. ಸುಬ್ಬಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, ಸಮಾಜ ಕಲ್ಯಾಣ ಇಲಾಖೆ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂ: ಕಸಂವಾಪ್ರ 16 ಪ್ರವಾನಿ 2009, ಬೆ೦ಗಳೂರು, ದಿನಾಂಕ:30ನೇ ಮಾರ್ಚ್‌ 2009 
ಶ್ರೀ ಎಂ.ವಿ. ಬಾಲಚ೦ದರ್‌, ನಿರ್ದೇಶಕರು, ಇನ್‌ಸ್ಟಿಟ್ಯೂಟ್‌ ಆಫ್‌ ಹೋಟೆಲ್‌ ಮ್ಯಾನೇಜ್‌ಮೆಂಟ್‌ ಮತ್ತು ಕೇಟರಿಂಗ್‌ 
ಟೆಕ್ನಾಲಜಿ, ಬೆ೦ಗಳೂರು, ಇವರನ್ನು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಿಯಮಿತದ ನಿರ್ದೇಶಕರ 
ಮಂಡಳಿಯಲ್ಲಿ ನಿರ್ದೇಶಕರನ್ನಾಗಿ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 509 ಎಸ್‌. ನಾರಾಯಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕನ್ನಡ ಮತ್ತು ಸಂಸ್ಕೃತಿ, 
ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
AGRICULTURE SECRETARIAT 
NOTIFICATION No. AHD 466 AMS 2007, Bangalore, Dated :2™ April 2009 
In supersession of the earlier notification No. AHD /466/AMS/2007, dated:15.2.2008, 
Commissioner for Agriculture, Bangalore has been appointed as Mission Director, State Agriculture 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ೨೬೯ 





Management Agency (SAMA with immediate effect and until further orders in place of Dr. K.V. Sarvesh,. 
Managing Director, Karnataka State Seeds Corporation Limited., Hebbal , Bangalore. 

Commissioner for Agriculture, Bangalore should discharge the duties and responsibilities of 

Mission Director, SAMA in addition to his regular work. 
By order and in the name of the Governor of Karnataka 
P.R. 510 R.S. ITAGI 
Under Secretary to Government, Agriculture Department 
PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 130 SAS 2009, Bangalore, dated: pd April , 2009. 

Sri S.G. Hegde IAS (KN 90), Commissioner Pre-University Education & Special Officer, CET Cell 
Bangalore is placed in additional charge of the post of Secretary of University Review Commission with 
immediate effect and until further orders, 

By order and in the name of the Governor of Karnataka 
K.G. ANANTHA 
P.R. 511 Under Secretary to Government 
Department of Personnel and Administrative Reforms (Services-l) 
NOTIFICATION 
No: DPAR 150 SAS 2009, Bangalore, dated: 31* March , 2009. 

The Principal Secretary to Government, Urban Development Department, Bangalore is placed in 
additional charge of the post of Chairman, Bangalore Development Authority, Bangalore, until further 
orders vice Sri P.B. Mahishi, IAS, retired. 

The Managing Director, Karnataka State Handicrafts Development Corporation, Bangalore is 
placed in additional charge of the post of Managing Director, Karnataka Silk Industries Corporation Ltd., 
Bangalore, until further orders vice Sri P. Vijayan, IAS retired. 

By order and in the name of the Governor of Karnataka 
K.G. ANANTHA 
P.R. 512 Under Secretary to Government 
Department of Personnel and Administrative Reforms (Services-l) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂ: ಸಿಆಸುಇ 392 ಆಸೇಇ 2008, ಬೆಂಗಳೂರು, ದಿನಾಂಕ:31ನೇ ಮಾರ್ಚ್‌ 2009 

ಶ್ರೀ ಕೆ.ಹೆಚ್‌. ಕಾಕನೂರ್‌, ಕೆ.ಎ.ಎಸ್‌.(ಆಯ್ಕೆ ಶ್ರೇಣಿ) ಅಧಿಕಾರಿ, ಹಾಲಿ ಕುಲಸಚಿವರು, ಕರ್ನಾಟಕ ಮಹಿಳಾ 
ವಿಶ್ವವಿದ್ಯಾಲಯ, ಬಿಜಾಪುರ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕುಲಸಚಿವರು (ಮೌಲ್ಯಮಾಪನ), ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ-ಖಾಲಿ ಹುದ್ದೆಗೆ ವರ್ಗಾಯಿಸಿ 
ನೇಮಿಸಿದೆ. ಈ ಆದೇಶವನ್ನು ಚುನಾವಣಾ ಆಯೋಗದ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 513 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂ: ಸಿಆಸುಇ 72 ಆಸೇವ 2009, ಬೆ೦ಗಳೂರು, ದಿನಾಂಕ: 26ನೇ ಮಾರ್ಚ್‌ 2009 

ಶ್ರೀ ಎಂ.ಬಿ. ರಾಜೇಶ್‌ ಗೌಡ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ವಿಶೇಷ ಭೂಸ್ವಾಧೀನಾಧಿಕಾರಿ, 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆ೦ಗಳೂರು ಇವರನ್ನು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಚುನಾವಣಾ 
ಆಯೋಗದ ಸೂಚನೆಯಂತೆ, ಉಪವಿಭಾಗಾಧಿಕಾರಿ, ರಾಯಚೂರು ಉಪವಿಭಾಗ, ರಾಯಚೂರು ಹುದ್ದೆಗೆ-ಶ್ರೀ ಬಿ.ಪಿ. 
ಅಡ್ನೂರ್‌ ಇವರ ಸ್ಥಾನದಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. ಈ ಆದೇಶವನ್ನು ಚುನಾವಣಾ ಆಯೋಗದ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 


೨೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ಭಾಗ - ೨ 


ಮೇಲ್ಕಂಡ ಅಧಿಕಾರಿಗಳನ್ನು ಅವರು ಹೊಂದಿರುವ ಹುದ್ದೆಯಿಂದ ತಕ್ಷಣವೇ ಬಿಡುಗಡೆ ಮಾಡುವಂತೆ ಸಂಬಂಧಪಟ್ಟ 
ನಿಯಂತ್ರಣಾಧಿಕಾರಿಗಳನ್ನು ಕೋರಿದೆ. ಹಾಗೆಯೇ ಶ್ರೀ ಎಂ.ಬಿ. ರಾಜೇಶ್‌ಗೌಡ ಇವರು ಬಿಡುಗಡೆ ಹೊಂದಿದ ತಕ್ಷಣವೇ 
ವರ್ಗಾವಣೆ ಹೊಂದಿದ ಹುದ್ದೆಯಲ್ಲಿ ಸೇರುವ ಕಾಲವನ್ನು ಉಪಯೋಗಿಸಿಕೊಳ್ಳದೇ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 514 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂ: ಅಪಜೀ 36 ಅಪಸೇ 2007, ಬೆ೦ಗಳೂರು, ದಿನಾಂಕ: 25ನೇ ಮಾರ್ಚ್‌ 2009 
ಶ್ರೀ ಪಿ.ಜಿ. ನಾಯಕ್‌, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ (ನಿವೃತ್ತ) ಇವರಿಗೆ ದಿನಾ೦ಕ:22/6/1994 ರಿಂದ 
ಅನ್ವಯವಾಗುವಂತೆ ಪೂರ್ವಾನ್ವಯವಾಗಿ ಕರ್ನಾಟಕ ನಾಗರೀಕ ಸೇವಾ (ವೇತನ, ಬಡ್ತಿ ಮತ್ತು ಪಿಂಚಣಿ ಕ್ರಮಬದ್ಧತೆ) 
ನಿಯಮಗಳು 1978ರ ನಿಯಮ 2(1)(ಖಪ್ರಕಾರ ಸ್ಥಾನಪನ್ನ ಬಡ್ತಿ ನೀಡಲು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 515 ವಡಗಾವೆ ಬಸವರಾಜ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು) 
ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂ: ಸಾರಿಇ 01 ಟಿಎಂಇ 2006, ಬೆಂಗಳೂರು, ದಿನಾಂಕ: 13ನೇ ಮಾರ್ಚ್‌ 2009 
ಶ್ರೀ ಕೆ.ಎ. ನಫೀಜ್‌ ಅಹ್ಮದ್‌ ಹಿರಿಯ ಮೋಟಾರು ವಾಹನ ನಿರೀಕ್ಷಕರು ಇವರಿಗೆ ಸರ್ಕಾರದ ಅಧಿಸೂಚನೆ-। 
ಸಂಖ್ಯೆಸಾರಿಇ 1 ಟಿಎಂಇ 2006 ದಿನಾಂಕ:18-8-2007 ರಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯ ಹುದ್ದೆಗೆ 
ದಿನಾಂಕ:19.1.2004 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ನೀಡಲಾಗಿದ್ದ ಬಡ್ತಿಯನ್ನು 1978ರ ಕರ್ನಾಟಕ 
ನಾಗರೀಕ ಸೇವಾ (ಬಡ್ತಿ ವೇತನ ಹಾಗೂ ಪಿಂಚಣಿಗಳ ಕ್ರಮಬದ್ಧತೆ) ನಿಯಮಗಳ, ನಿಯಮ 2(1)(ಎ)ರನ್ವಯ 
ಹೊರಡಿಸಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 516 ಕೆ.ಎಸ್‌. ಶ್ರೀಧರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂ: ವಾಕೈ 44 ಕೈಸೇವಿ 2009, ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್‌ 2009 

ಸರ್ಕಾರದ ಅಧಿಸೂಚನೆ ಸಂಖ್ಯೆ.ವಾಕೈೆ 40 ಕೈಸೇವಿ 2009 ದಿ:2.3.2009ರ ಕ್ರಸಂ. 4ನ್ನು ಭಾಗಶಃ ಮಾರ್ಪಡಿಸಿ ಶ್ರೀ 
ಹೆಚ್‌.ಎಸ್‌. ಪ್ರಕಾಶ್‌, ಜಂಟಿ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಚಿಕ್ಕಮಗಳೂರು ಈ ಹುದ್ದೆಗೆ 
ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 517 ಬಿ.ಸಿ. ಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 
COMMERCE & INDUSTRIES SECRETARIAT 
NOTIFICATION 
No: Cl 08 JAKAIMA 2009, Bangalore, dated: 31°‘ March , 2009. 

In exercise of the powers conferred by Article 8 (b) of Memorandum and Articles of Association of 
Karnataka Handloom Development Corporation Limited, the Government of Karnataka hereby appoint Sri 
Vipul Bansal, IAS Deputy Secretary to Government-lll, Finance Department in place of Sri Ajay Seth, IAS 
as Director on the Board of Karnataka Handloom Development Corporation Limited with immediate effect 
and until further orders. 

By order and in the name of the Governor of Karnataka 
M.S. GANAPATHY 
P.R. 519 Deputy Secretary to Government, Commerce & Industries Department 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ೨೭೧ 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂ: ವಾಕೈ 230 ಕೈಸೇವಿ 2008, ಬೆಂಗಳೂರು, ದಿನಾಂಕ: 28ನೇ ಮಾರ್ಚ್‌ 2009 

ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪ ನಿರ್ದೇಶಕರು ಹಾಗೂ 
ನಿಯಮ 32ರಡಿಯಲ್ಲಿ ಜಂಟಿ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ವೇತನ ಶ್ರೇಣಿ 20025-525- 
22650-600-26250-675-28275ರ ಜಂಟಿ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳು ಹಾಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 





























| ಕಸಂ. ಅಧಿಕಾರಿಗಳ ಹೆಸರು ಹುದ್ದೆ ಮತ್ತು ನೇಮಕ ಮಾಡಿದ ಸ್ಥಳ 
1 |ಶೀ ಎನ್‌.ಕೆ. ರಾಮಚಂದ್ರರಾವ್‌ ಜಂಟಿ ನಿರ್ದೇಶಕರು (ಕೈಗಾರಿಕಾಭಿವೃದ್ಧಿ) 
ಕೇಂದ್ರ ಕಛೇರಿ, ಬೆ೦ಗಳೂರು 
2 [ಶ್ರೀ ವಿ.ಎಂ. ಸೂರಣಗಿ ಜಂಟಿ ನಿರ್ದೇಶಕರು, 
ಜಿಲ್ತಾ ಕೈಗಾರಿಕಾ ಕೇಂದ್ರ, ಚಿಕ್ಕಮಗಳೂರು 
3 [ಶೀ ವಿ. ಮುನಿಯಪ್ಪ, ಜಂಟಿ ನಿರ್ದೇಶಕರು, 
ಜಿಲ್ಲಾ ಕೈಗಾರಿಕಾ ಕೇಂದ್ರ ಬೆಂಗಳೂರು (ಗ್ರಾಮಾಂತರ) 
ಜಿಲ್ಲ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 520 ಬಿ.ಸಿ. ಪ್ರಕಾಶ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂ: ಸಿಆಸುಇ 184 ಸೇಜಮು 2008, ಬೆಂಗಳೂರು, ದಿನಾಂಕ: 8ನೇ ಏಪ್ರಿಲ್‌, 2009 
ಶ್ರೀ ಸೋಮಲ ನಾಯಕ್‌, ಖಜಾನೆ ಇಲಾಖೆ ನಿರ್ದೇಶಕರ ವೃಂದದ ಅಧಿಕಾರಿ, ನೇಮಕಾತಿ ನಿರೀಕ್ಷಣೆಯಲ್ಲಿ 
ಅವರನ್ನು ಕರ್ನಾಟಕ ಸರ್ಕಾರದ ಸಚಿವಾಲಯದ ಆರ್ಥಿಕ ಇಲಾಖೆಯ ("Fiscal Policy and Analysis Cell) ನಲ್ಲಿ 
ಸೃಜಿಸಲಾದ ವೇತನ ಶ್ರೇಣಿ ರಹಿತ ವಿಶೇಷಾಧಿಕಾರಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 527 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂ: ಸಿಆಸುಇ 05 ರಾಗವಿ 2009(1 , ಬೆಂಗಳೂರು, ದಿನಾಂಕ: 30ನೇ ಮಾರ್ಚ್‌, 2009 
ಗೌ:ನ್ಯಾಯಮೂರ್ತಿ ಶ್ರೀ ವಿ.ಎಸ್‌. ಮಳಿಮಠ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕಾನೂನು ಆಯೋಗ, ಇವರಿಗೆ 
ದಿ:ಹೆಚ್‌.ಬಿ. ದಾತಾರ್‌, ಅಧ್ಯಕ್ಷರು, ಕರ್ನಾಟಕ-ಮಹಾರಾಷ್ಟ್ರ ಗಡಿ ವಿವಾದದ ವಿಶೇಷ ಸಲಹಾ ಸಮಿತಿ, ಇವರ ನಿಧನದಿಂದ 
ತೆರವಾದ ಹುದ್ದೆಯ ಅಧಿಕ ಕಾರ್ಯಭಾರ ವಹಿಸಲಾಗಿದೆ. 
ಈ ಬಗ್ಗೆ ಹೊರಡಿಸಲಾಗಿರುವ ಅಧಿಸೂಚನೆ ಸಂಖ್ಯೆಸಿಆಸುಇ 05 ರಾಗವಿ 2009, ದಿನಾ೦ಕ:30-3-2009ನ್ನು 
ಒಂದಕ್ಕೆ ಪಡೆದಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 528 ಎಲ್‌. ಶ್ರೀನಿವಾಸನ್‌ 
ಸರ್ಕಾರದ ಉಪ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಕಾರ್ಯಕಾರಿ) 
PERSONNEL AND ADMINISTRATIVE REFORMS SECRETARIAT 
NOTIFICATION No: DPAR 52 SAS 2008 (೧-2) , Bangalore, dated: 27" February , 2009. 
Sri M.K. Aivappa, Joint Commissioner of Transport, Bangalore is transferred with immediate 
effect and posted until further orders as Chief Executive Officer, Zilla Panchayat, Shimoga relieving A.B. 
Hemachandra Deputy Secretary-2, Shimoga Zilla Panchayat of the additional charge of the post. 


ಪಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ಭಾಗ - ೨ 





Sri 0.5. Vishwanath Joint Director,. Commerce & Industries Department is transferred with 
immediate effect and posted until further orders as Chief Executive Officer, Zilla Panchayat, Mysore 
relieving M.s. Gurneet Tej IAS of the additional charge of the post. 

By order and in the name of the Governor of Karnataka 
K.G. ANANTHA 
P.R. 529 Under Secretary to Government 
Department of Personnel and Administrative Reforms (Services-l) 
NOTIFICATION No: DPAR 52 SAS 2008, Bangalore, dated: 1°" April , 2009. 

Notification No. 14015/11/2008-AIS(1)-B dated:1.4.2009 of Government of India, Ministry of 
Personnel Public Grievances & Pensions, Department of Personnel & Training, New Delhi is hereby 
republished 

No-14015/11/2008-AIS(1)-B 
Government of India 
Ministry of Personnel, Public Grievances & Pensions 
(Department of Personnel & Training) 
New Delhi, dated:1° April, 2009 
NOTIFICATION 

In exercise of the powers conferred by Rule 8 (2) of the Indian Administrative Service 
(Recruitment) Rules, 1954 read with Regulation 8 of the Indian Administrative Service (Appointment by 
Selection) Regulations, 1997 and Rule 3 of the Indian Administrative Service (Probation) Rules, 1954 the 
President is pleased to appoint the following members of the Non-State Civil Service of Karnataka to the 
Indian Administrative Service against the vacancies determined by Government of India under Regulation 
3 of the said Regulations in consultation with the state Government for the Select List year 2008, on 
probation until further orders and to allocate them to the Karnataka Cadre, under Rule 5(1) of the Indian 
Administrative Service (Cadre) Rules, 1954: 














Sl. No Name of the officer. 
(Smt/Shri) 

1 Viswanath D.S. 

2 Aiyappa M.K. 











5.5. SHUKLA 
Under Secretary to Government of India 


By order and in the name of the Governor of Karnataka 
K.G. ANANTHA 
P.R. 530 Under Secretary to Government 
Department of Personnel and Administrative Reforms (Services-l) 
ಕೃಷಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ/ಕೃತೋಇ 02 ಕೃಜಮಂ 2009, ಬೆಂಗಳೂರು, ದಿನಾಂಕ:31ನೇ ಜನವರಿ 2009 
ಕರ್ನಾಟಕ ತೊಗರಿ ಅಭಿವೃದ್ಧಿ ಮಂಡಳಿ ನಿಯಮಿತದ ಅಂತರ ನಿಯಮಾವಳಿಯ (ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌) ಅನುಚ್ಚೇದ 13 ಹಾಗೂ 14 (2) (ಎ) (11ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಶ್ರೀ 
ಎಮ್‌. ಚ೦ದ್ರಶೇಖರ್‌, ಜಂಟಿ ಕೃಷಿ ನಿರ್ದೇಶಕರು, ಗುಲ್ಬರ್ಗಾ ಇವರನ್ನು ಶ್ರೀ ಎನ್‌. ಗ೦ಗಪ್ಪ. ಜಂಟಿ ಕೃಷಿ ನಿರ್ದೇಶಕರು, 
ಗುಲ್ಬರ್ಗಾ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕರ್ನಾಟಕ ತೊಗರಿ ಅಭಿವೃದ್ಧಿ ಮಂಡಳಿ ನಿಯಮಿತದ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 533 ಜಿ.ಕೆ. ಗುರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಇಲಾಖೆ 


